ಕರ್ನಾಟಕ ವಿಧಾನ ಪರಿಷತ್ತು ' 


ಅವಧಿ ಘೋಷಣೆ (ಪಿ.ಪಿ.ಡಿಕ್ಷೇಷನ್‌) 
ಮಾಡದಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


| ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 777 (877) | 
ಸದಸ್ಯರ ಹೆಸರು ಶ್ರೀ ಮರಿತಿಬ್ಬೇಗೌಡ (ಶಿಕ್ಷಕರ ಕ್ಷೇತ್ರ) 
ಉತ್ತರಿಸಬೇಕಾದ ದಿನಾಂಕ ; | 20/09/2021 
| ಉತ್ತರಿಸಬೇಕಾದ ಸಚಿವರು : | ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ 
ಸಕಾಲ ಸಚಿವರು 
ಕ್ರಸಂ ಪ್ರಶ್ನ ಉತ್ತರ 
ಈ) |ಜಓ.ಸಿ ಮಿಂದ ಪದವಿಪೂರ್ವ ಕಿತ್ಷಣ!. K 
ಇಲಾಖೆಗೆ ಉಪನ್ಯಾಸಕರಾಗಿ 
"| ನೇಮಕಗೊಂಡವರಿಗೆ ಅರ್ಹತಾ ಪರೀಕ್ಷಾ ಬಂದಿದೆ. 


| ಪರೀಕ್ಷಾ 
: ಪಿ.ಪಿ.ಡಿಕ್ಷರೇಷನ್‌) 


ಹಾಗಿದ್ದಲ್ಲಿ, ಇದುವರೆವಿಗೂ ಅರ್ಹತಾ | ಕರ್ನಾಟಕ ಸಾಮಾನ್ಯ 


ಅವಧಿ ಘೋಷಣೆ ( 
ಮಾಡದಿರಲು 


ಕಾರಣಗಳೇನು;(ವಿವರ ನೀಡುವುದು) 


ಸೇವೆಗಳು (ಪದವಿ ಪೂರ್ವ ಶಿಕ್ಷಣ)! 
(ನೇಮಕಾತಿ) (ತಿದ್ದುಪಡಿ) ನಿಯಮಗಳು 2007 ರಂತೆ: ಸರ್ಕಾರದ 
ಅಧಿಸೂಚನೆ  ಸಂಖ್ಯೆ.ಇಡಿ ಡಿಜಿಓ 
'ದಿನಾಂಕ:04.02.2008ರಲ್ಲಿ ಪದವಿ ಪೂರ್ವ ' ಶಿಕ್ಷಣ ಇಲಾಖೆಯ 
ಉಪನ್ಯಾಸಕರಿಗೆ ಸ್ನಾತಕೋತ್ತರ ಪದವಿಯಲ್ಲಿ ದ್ವಿತೀಯ 
ದರ್ಜೆಯಲ್ಲಿ ತೇರ್ಗಡೆ ಹೊಂದಬೇಕು ಮತ್ತು ಬಿ.ಇಡಿ ಪದವಿ 
ಹೊಂದಿರಬೇಕು ಎಂದು ನಿಗಧಿಪಡಿಸಲಾಗಿದೆ. ಆದರೂ 'ಮುಂದಿನ 
04 ವರ್ಷಗಳವರೆಗೆ ಬಿ.ಇಡಿ ಪದವಿ ಹೊಂದದವರನ್ನೂ ಸಹ, 
ಮುಂದೆ ಅವರ ಸ್ವಂತ ಖರ್ಚಿನಲ್ಲಿ ೦4. ವರ್ಷದೊಳಗಾಗಿ' ಬಿ.ಇಡಿ 
ಪದವಿಯನ್ನು ತೇರ್ಗಡೆ ಹೊಂದಬೇಕು ಎಂಬ ಷರತ್ತಿಗೆ ಒಳಪಟ್ಟು 
ನೇಮಿಸಬಹುದು ಎಂಬ ಅವಕಾಶ ಕಲ್ಪಿಸಲಾಗಿದೆ. 

ಕೇಂದ್ರ ಸರ್ಕಾರದ ನಿಯಮಗಳಾದ tional Council 


145 20೦7, 


| for Teacher Education (Recognition, norms and 


-\-procedure) - -Regulations-2014 ರ ಅಪೆಂಡಿಕ್ಸ್‌-4ರನ್ವಯ- . 


ತರಗತಿ ೦6 ರಿಂದ ೦8, "೦೨ ರಿಂದ 10 ಹಾಗೂ 1 ರಿಂದ.12ರವರೆಗೆ 
ಉಪನ್ಯಾಸ ನೀಡಲು ಬಿ.ಇಡಿ ಪದವಿ ಹೊಂದಿರಬೇಕೆಂದು 
ಉಪಬಂಧ ಕಲ್ಪಿಸಲಾಗಿದೆ. . : 

ವಿಠೇನಗೊಂಡ ಅರೆಕಾಲಿಕ  ಉಪನ್ಯಾಸಕರುಗಳ ಪೈಕಿ 
ಇದುವರೆವಿಗೂ ಬಿ.ಇಡಿ ಪದವಿ ಪಡೆಯದೆ ಇರುವವರ 


ಪರಿವೀಕ್ಷಣಾವಧಿಯನ್ನು ಘೋಷಣೆ ' ಮಾಡಲು 


ಸಾಭ್ಯವಾಗಿರುವುದಿಲ್ಲ. 


ಇ) 


ಸದರಿಯವರಲ್ಲಿ 54 ವರ್ಷ ವಯೊಲಿತಿ 
ಮೀರಿದವರಿಗೆ ಬಿ.ಇಡಿ, ಪದವಿಯಿಂದ 
ವಿನಾಯಿತಿ ನೀಡಲು. ಪರ್ಕಾರ 
ಚಿಂತಿಸುವುದೇ; 


ಉದ್ಭವಿಸುವುದಿಲ್ಲ | 


ಈ) 


ಸದರಿಯವರ ಅರ್ಹತಾ ಪರೀಕ್ಷಾ ಅವಧಿ 


ಘೋಷಣೆಯಾಗದಿರುವುದರಿಂದ, 

ಯಾವುದೇ ಆರ್ಥಿಕ - ಸವಲತ್ತುಗಳು 
ದೊರೆಯದಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ, 


ಹೌದು. ವಾರ್ಷಿಕ ವೇತನ ಬಡ್ತಿಗಳು ದೊರೆಯದಿರುವುದು 
ಗಮನಕ್ಕೆ ಬಂದಿದೆ. 


ಉ) 


ಯಾವ . ಕಾಲಮಿತಿಯಲ್ಲಿ 
ಪರೀಕ್ಷಾ ಅವಧಿ 
(ಪಿ.ಪಿ. ರೇ ಮಾಡಲಾಗುವುದು? 


' ಅರ್ಹತಾ eE ಪದವಿ ಹೊಂದಿರುವವರಿಗೆ ಮಾತ್ರ ಪರಿವೀಕ್ಷಣಾ ಅವಧಿ 
- ಘೋಷಣೆ: 


ಘೋಷಣೆ ಮಾಡಲಾಗುವುದು. 


ಸಂಖ್ಯೆ: ಇಪಿ 43 ಟಿವಿಇಂ 2021 , 


ಪ್ರಾಥವ 4 ಮತ್ತು ಪ್ರೌಢ ಶಿಕ್ಷಣ 
ಹಾಗೂ ಸಕಾಲ ಸೆಚೆವರು 


